ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ : 703 (803) 

ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು : ಶ್ರೀ ಎಂ. ನಾರಾಯಣಸ್ವಾಮಿ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 

ಉತ್ತರಿಸಬೇಕಾದ ದಿನಾಂಕ : 20.12.2021 

ಉತ್ತರಿಸಬೇಕಾದವರು : ಮಾನ್ಯ ಪ್ರವಾಸೋದ್ಯಮ ಹಾಗೂ ಪರಿಸರ ಮತ್ತು 
ಜೀವಿಪರಿಸ್ಥಿತಿ ಸಚಿವರು 


ಪ್ಯಾಕ್‌ ಮತ್ತು ಗಾಜಿನ ಬಾಟಲ್‌ಗಳನ್ನು 
ಎಲ್ಲೆಂದರಲ್ಲಿ ರೈತರ ಜಮೀನಿನಲ್ಲಿ, ದಾರಿ 
ಪಕ್ಕದಲ್ಲಿ, ಕೆರೆಗಳಲ್ಲಿ ಬಿಸಾಡುತ್ತಾರೆ, ಇದರಿಂದ 
ಮಣ್ಣು ಮತ್ತು ಪರಿಸರ 
ಕಲುಷಿತವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 


ಪ್ಲಾಸಿಕ್‌ ತ್ಯಾಜ್ಯದಿಂದ 
ಆರೋಗ್ಯದ ಮೇಲೆ ಉಂಟಾಗುತ್ತಿರುವ 
ದುಷ್ಪರಿಣಾಮಗಳನ್ನು ತಡೆಯುವ ಉದ್ದೇಶದಿಂದ 
ಈಗಾಗಲೇ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ 
ಮಂಡಳಿಯು ದಿನಾಂಕ: 06.12.2021 ರಂದು 
ಪ್ಲಾಸ್ಟಿಕ್‌ ಪ್ಯಾಕೇಜಿಂಗ್‌ ಗಳಲ್ಲಿ ತಮ್ಮ ಉತ್ಪನ್ನಗಳನ್ನು 
ಮಾರಾಟ ಮಾಡುವ ಸಂಸ್ಥೆಗಳ ಜೊತೆ ಸಭೆಯನ್ನು 
ನಡೆಸಲಾಗಿದೆ. ಸದರಿ ಸಭೆಯಲ್ಲಿ ಪ್ಲಾಸ್ಟಿಕ್‌ ತ್ಯಾಜ್ಯ 
ನಿರ್ವಹಣೆ, ಸಂಸ್ಕರಣೆ ಮತ್ತು ವಿಲೇವಾರಿ ಮಾಡುವ 
ಬಗ್ಗೆ ಪ್ಲಾಸ್ಟಿಕ್‌ ತ್ಯಾಜ್ಯ ನಿರ್ವಹಣೆ ನಿಯಮಗಳು, 
2016 ಹಾಗೂ ಘನ 
ತ್ಯಾಜ್ಯ ನಿರ್ವಹಣಾ ನಿಯಮಗಳು, 2016ರ ನಿಯಮ 
17 ರನ್ನಯ ಸೂಕ್ತ ನಿರ್ದೇಶನಗಳನ್ನು 


ನೀಡಲಾಗಿರುತ್ತದೆ. 


ಗಾಜಿನ ಬಾಟಲ್‌ಗಳನ್ನು ಮನುಏಳ ಮಾಡಿ 
ಪರಿಸರಕ್ಕಾಗುವ ತೊಂದರೆಯನ್ನು ತಡೆಯುವ 
ಪ್ರಯತ್ನವನ್ನು ಮಾಡುತ್ತಿದೆಯೇ; ಮಾಡದಿದ್ದಲ್ಲಿ 
ಕಾರಣಗಳೇನು; ಯಾವ ಕಾಲಮಿತಿಯೊಳಗೆ ಈ 
ಪ್ರಯತ್ನವನ್ನು ಮಾಡಲಾಗುವುದು; 


ಪ್ಲಾಸ್ಟಿಕ್‌ ತ್ಯಾಜ್ಯ ನಿರ್ವಹಣೆ ನಿಯಮಗಳು, 2016 ರ 
ಪ್ರಕಾರ ಪ್ಲಾಸ್ಟಿಕ್‌ ತ್ಯಾಜ್ಯವನ್ನು ಮರುಬಳಕೆ ಮಾಡುವ 
ಬಗ್ಗೆ ಈಗಾಗಲೇ ಸ್ಥಳೀಯ ಸಂಸ್ಥೆಗಳಿಗೆ ಕರ್ನಾಟಕ 
ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ 


ಮುಂದುವರೆದಂತೆ, ಘನ ತ್ಯಾಜ್ಯ ನಿರ್ವಹಣಾ 
ನಿಯಮಗಳು, 2016ರ ನಿಯಮ 17ರ ಪ್ರಕಾರ 
ಪ್ಲಾಸ್ಸಿಕ್‌ ಮತ್ತು ಗಾಜಿನ ಬಾಟಲ್‌ಗಳ ಮೂಲಕ 
ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವ 
ಕಂಪನಿಗಳು ತ್ಯಾಜ್ಯ ಸಂಸ್ಕರಣಾ ಮತ್ತು ವಿಲೇವಾರಿ 
ಮಾಡಲು ಸ್ಥಳೀಯ ಸಂಸ್ಥೆಗಳಿಗೆ ಆರ್ಥಿಕ 
ನೆರವನ್ನು ಒದಗಿಸಲು ಅವಕಾಶವಿರುತ್ತದೆ. ಸದರಿ 
ನಿಯಮದನ್ವಯ ಸ್ಥಳೀಯ ಸಂಸ್ಥೆಗಳು ಕಂಪನಿಗಳ 
ಜೊತೆಗೂಡಿ ಪ್ಲಾಸ್ಟಿಕ್‌ ಮತ್ತು ಗಾಜಿನ ಬಾಟಲ್‌ಗಳ 
ತ್ಯಾಜ್ಯವನ್ನು ಸೂಕ್ತವಾಗಿ ವಿಲೇವಾರಿ ಮಾಡಲು 
ಅವಕಾಶವಿರುತ್ತದೆ. 


ಅಲ್ಲದೇ, ಪರಿಸರ, ಅರಣ್ಯ ಮತ್ತು ಹವಾಮಾನ 
ಬದಲಾವಣೆ ಸಚಿವಾಲಯವು ಪ್ಲಾಸ್ಟಿಕ್‌ ತ್ಯಾಜ್ಯ 
ನಿರ್ವಹಣಾ ನಿಯಮಗಳು, 2016 ರ ಅಡಿಯಲ್ಲಿ 
ಪ್ಲಾಸ್ಟಿಕ್‌ ಪ್ಯಾಕೇಜಿಂಗ್‌ಗಾಗಿ ವಿಸ್ಪತ ಉತ್ಪಾದಕರ 
ಜವಾಬ್ದಾರಿಯ (EPR) ಕರಡು ನಿಬಂಧನೆಗಳನ್ನು 
ಕಾಲಕಾಲಕ್ಕೆ ತಿದ್ದುಪಡಿ ಮಾಡಿದಂತೆ, ಸಾರ್ವಜನಿಕ 
ಸಮಾಲೋಚನೆಗಾಗಿ ಅಕ್ಟೋಬರ್‌ 6, 2021 ರಂದು 
ಭಾರತದ ಗೆಜೆಟ್‌ ನಲ್ಲಿ ಜಿಎಸ್‌ಆರ್‌ ಸಂಖ್ಯೆ 722 
(ಇ) ಗೆ ಸೂಚಿಸಿದೆ. 


ಕರಡು ಅಧಿಸೂಚನೆಯ ಪ್ರಕಾರ, ಉತ್ಪಾದಕ, 
ಆಮದುದಾರರು ಮತ್ತು ಬ್ರಾಂಡ್‌-ಮಾಲೀಕರು 
ಕ್ರಮವಾಗಿ ವಿಸ್ವತ ಉತ್ಪಾದಕ ಜವಾಬ್ದಾರಿಯ 
ಅಡಿಯಲ್ಲಿ ಸಂಗ್ರಹಿಸಲಾದ ಪ್ಲಾಸ್ಟಿಕ್‌ ಪ್ಯಾಕೇಜಿಂಗ್‌ 
ತ್ಯಾಜ್ಯದ ಕನಿಷ್ಠ ಮಟ್ಟದ ಮರುಬಳಕೆಯನ್ನು (ಜೀವ 
ವಿಲೇವಾರಿಯ ಅಂತ್ಯವನ್ನು ಹೊರತುಪಡಿಸಿ) 
ಖಚಿತಪಡಿಸಿಕೊಳ್ಳಬೇಕು. ಕರಡು ಅಧಿಸೂಚನೆಯಲ್ಲಿ 
ಉತ್ಪಾದಕರು, ಆಮದುದಾರರು ಮತ್ತು ಬ್ರಾಂಡ್‌ 
ಮಾಲೀಕರಿಗೆ ವಿಸ್ಟತ ಉತ್ಪಾದಕ ಜವಾಬ್ದಾರಿಯ 
ಅಡಿಯಲ್ಲಿ ಸಂಗ್ರಹಿಸಲಾದ ಪ್ಲಾಸ್ಟಿಕ್‌ ಪ್ಯಾಕೇಜಿಂಗ್‌ 
ತ್ಯಾಜ್ಯದ ಕನಿಷ್ಠ ಮಟ್ಟದ ಮರುಬಳಕೆಯ 


$೪ 
ಜಾರಿಗೊಳಿಸಬಹುದಾದ ಸಲಹೆಯು ಪ್ಲಾಸ್ಟಿಕ್‌ 


ಆರ್ಥಿಕತೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಮತ್ತು 
ಪ್ಲಾಸ್ಟಿಕ್‌ ತ್ಯಾಜ್ಯದ ವೈಜ್ಞಾನಿಕ ಮರುಬಳಕೆಯನ್ನು 
ಪ್ರೋತ್ಸಾಹಿಸುತ್ತದೆ. 


4-5 ವರ್ಷಗಳಿಂದ ಮದ್ಯದ 
ಬಾಟಲಿಗಳಿಗೆ 1 ೬&೬ 2 ರೂ. ನಂತೆ 
ಅಂಗಡಿಗಳಲ್ಲಿ ಮರುಬಳಕೆಗೆ ವಾಪ 
ಪಡೆಯುತ್ತಿದ್ದು, ಇತ್ತೀಚೆಗೆ ವಾಪಸ್‌ 
ಪಡೆಯದಿರಲು ಕಾರಣವೇನು; ಇವನ್ನು 
ಮರುಬಳಕೆ ಮಾಡುವಂತೆ ಮದ್ಯ ತಯಾರಿಸುವ 
ಕಂಪನಿಗಳಿಗೆ ಸರ್ಕಾರ ಆದೇಶಿಸಬಹುದಲ್ಲವೆ; 
ರೈತರ ಸಾಗುವಳಿ ಭೂಮಿಯನ್ನು ಮತ್ತು 
ಪರಿಸರವನ್ನು ಕಾಪಾಡುವ ಕಾಳಜಿ ಮತ್ತು ಆಸಕ್ತಿ 
ಸರ್ಕಾರಕ್ಕಿಲ್ಲವೆ; 


ಮದ್ಯವನು ಪ್ಯಾಕಿಂಗ್‌ 
ಬಾಟಲಿಗಳ ಬಳಕೆ ಕಡಿಮೆ ಆಗುತ್ತಿದೆ. ಡಿಸ್ಸಿಲರಿಗಳು 
ಮದ್ಯದ ಪ್ಯಾಕಿಂಗ್‌ ಮಾಡಲು ಗಾಜಿನ ಬಾಟಲಿಗಳ 
ಬದಲಿಗೆ ಅಸೆಪ್ಪಿಕ್‌ ಪ್ಯಾಕ್‌, ಟೆಟ್ರಾ ಪ್ಯಾಕ್‌, ಪೆಟ್‌ 
ಬಾಟಲುಗಳು, ಸ್ಟ್ಯಾಂಡಿ ಪೌಜ್‌, ಪಾಲಿ ಪೌಜ್‌, 
ಪಿಲ್ಲೋ ಪೌಚ್‌ ಮತ್ತು ಲ್ಯಾಮಿನೇಟೆಡ್‌ ಪಾಲಿ 
ಪೌಚ್‌ಗಳಂತಹ ವಿವಿಧ ರೀತಿಯ ಪ್ಯಾಕೇಜಿಂಗ್‌ 
ಮೆಟಿರಿಯಲ್‌ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ 
ಬಳಸುತ್ತಿದ್ದು, ಮಾರುಕಟ್ಟೆಯಲ್ಲಿ ಇಂತಹ 
ಪ್ಯಾಕೇಜಿಂಗ್‌ ಮೆಟಿರಿಯಲ್‌ಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ. 
ಗಾಜಿನ ಬಾಟಲಿಗಳು ಒಡೆಯುವ ಸಾಧ್ಯತೆ 
ಹೆಚ್ಚಿರುವುದರಿಂದ ಮದ್ಯದ ಖಾಲಿ ಬಾಟಲಿಗಳಿಗೆ 
ಅಂಗಡಿಗಳಲ್ಲಿ ಮರುಬಳಕೆಗೆ ವಾಪಸ್‌ ಪಡೆಯುವ 
ಪ್ರಮಾಣ ಕಡಿಮೆಯಾಗುತ್ತಿದೆ. ಅಲ್ಲದೇ, ಡಿಸ್ಸಿಲರಿಗಳು 
ಮಾರುಕಟ್ಟೆಯ ಬೇಡಿಕೆ ಹಾಗೂ ಅವರ 
ಅವಶ್ಯಕತೆಗನುಗುಣವಾಗಿ ಬಾಟಲಿಗಳ ವಿನ್ಯಾಸವನ್ನು 
ಆಗಿಂದಾಗ್ಗೆ ಬದಲಿಸುತ್ತಿದ್ದು, ಗುಣಮಟ್ಟದ 
ದೃಷ್ಟಿಯಿಂದಲೂ ಸಹ ಹಳೆ ಬಾಟಲಿಗಳ ಬದಲಿಗೆ 
ಹೊಸ ಗಾಜಿನ ಬಾಟಲಿಗಳ ಖರೀದಿಗೆ ಹೆಚ್ಚಿನ 
ಪ್ರಾಶಸ್ತ್ಯ ನೀಡುತ್ತಿರುವುದರಿಂದ, ಇದು ಕೂಡ ಖಾಲಿ 
ಗಾಜಿನ ಮದ್ಯದ ಬಾಟಲಿಗಳ ಮರುಬಳಕೆ ಕಡಿಮೆ 
ಆಗಲು ಒಂದು ಕಾರಣವಾಗಿದೆ. 


ಆದಾಗ್ಯೂ, ಕೆಲವು ಬ್ರೀವರಿಗಳು ಹಾನಿ ಆಗದೆ 
ಇರುವ ಖಾಲಿ ಗಾಜಿನ ಬಿಯರ್‌ ಬಾಟಲುಗಳನ್ನು 
ಬಾಟಲ್‌ ಡೀಲರ್‌ಗಳಿಂದ ಪಡೆಯುತ್ತಿದ್ದು, ಖಾಲಿ 
ಬಿಯರ್‌ ಬಾಟಲುಗಳು ಸ್ಪಲ್ಪ ಮಟ್ಟಿಗೆ ಮರುಬಳಕೆ 
ಆಗುತ್ತಿವೆ. ಬ್ರೀವರಿಗಳು ಕೂಡ ಮಾರುಕಟ್ಟೆಯ 
ಬೇಡಿಕೆ, ಗುಣಮಟ್ಟದ ದೃಷ್ಟಿಯಿಂದ ಹಾಗೂ ಅವರ 
ಅವಶ್ಯಕತೆಗನುಗುಣವಾಗಿ ಹೊಸ ಗಾಜಿನ ಬಾಟಲಿಗಳ 


ಮಾ ನಾನಾನಾ | ಖರೀದಿ ಚ್ಚಿನ ಪಾ ಸ ನೀ ್ತಿ ವು ರಂದ. | 


ರ್‌ ವಿ 


ಇದು ಕೂಡ ಹಿ ಗಾಜಿನ ಬಿಯರ್‌ ಬಾಟಲಿಗಳ | 
ಮರುಬಳಕೆ ಕಡಿಮೆ ಆಗಲು ಒಂದು ಕಾರಣವಾಗಿದೆ. 


ಸರ್ಕಾರಕ್ಕೆ "ರೈತರ ಹಾಗೂ ತ ಭೂಮಿ ಬಗ್ಗ ಪಸ್ತು ಎಜ್ಯದಲ್ಲ 
ಮತ್ತು ಪರಿಸರದ ಬಗ್ಗೆ ಕಾಳಜಿ ಇದ್ದರೆ ಮದ್ಯದ | ಮರುಬಳಕೆ ಮಾಡುವ ಯಾವುದೇ ಅಧಿಕೃತ ಣಥಿನ 
ಖಾಲಿ - ಬಾಟಲಿಗಳನ್ನು ಕಡಿಮೆ ಹಣಕ್ಕೆ ಕ್ಕೆ | ತ್ಯಾಜ್ಯದ ಮರುಬಳಕೆ ಘಟಕಗಳು ಇರುವುದಿಲ್ಲ. 
ಕೊಂಡುಕೊಂಡು ಮರುಬಳಕೆ ಮಾಡಿಕೊಳ್ಳಲು | 

(ಅ ಘನ ತ್ಯಾಜ್ಯ ನಿರ್ವಹಣಾ ನಿಯಮಗಳು, 


ಕಾನೂನು ಕಮವನು ಯಾವ ಕಾಲ. 
ತಯಲಲ್ನು ನ್‌ | 2016ರ ‘16 ಪ್ರಕಾರ ಪ್ಲಾಸ್ಟಿಕ್‌ ಮತ್ತು 


ಮಿತಿಯೊಳಗೆ ತೆಗೆದುಕೊಳ್ಳಲಿದೆ; ಇನ್ನೂ 

wy EN ನ್ನೂ | ಗಾಜಿನ ಬಾಟಲ್‌ಗಳ ಮೂಲಕ ತಮ್ಮ ಉತ್ಪನ್ನಗಳನ್ನು 

ಯಾವ ಯಾವ ಮಾರ್ಗಗಳಿಂದ ಈ ತ್ಯಾಜ್ಯ ೬ ಇ ಇ 
$| ಮಾರಾಟ ಮಾಡುವ ಕಂಪನಿಗಳು ತ್ಯಾಜ್ಯ 


ಪದಾರ್ಥವನ್ನು ನಿಯಂತ್ರಿಸಲು ಸರ್ಕಾರ ಕ್ರಮ 
, ie | ಸಂಸ್ಕರಣಾ ಮತ್ತು ವಿಲೇವಾರಿ ಮಾಡಲು ಸ್ಥಳೀಯ 
ಕೈಗೊಂಡಿದೆಯೇ? (ವಿವರಿಸುವುದು) 

ಸಂಸ್ಥೆಗಳಿಗೆ ಆರ್ಥಿಕ ನೆರವನ್ನು ಜಜಗಿಸಲು | 
ಅವಕಾಶವಿರುತ್ತದೆ. ಸದರಿ ನಿಯಮದನ್ನಯ | 
ಸ್ಥಳೀಯ ಸಂಸ್ಥೆಗಳಾದ ಗ್ರಾಮ ಪಂಚಾಯಿತಿ ಮತ್ತು 
| ನಗರ ಸ್ಥಳೀಯ ಕಂಪನಿಗಳ ಜೊತೆಗೂಡಿ ಪ್ಲಾಸ್ಟಿಕ್‌ 
ಮತ್ತು ಗಾಜಿನ ಬಾಟಲ್‌ಗಳ ತ್ಯಾಜ್ಯವನ್ನು ಸೂಕ್ತವಾಗಿ 
| ವಿಲೇವಾರಿ ಮಾಡಲು ಅವಕಾಶವಿರುತ್ತದೆ. 


ಷ್ಠ ತಪರ್ಷ Ty ನ್‌ 


(ಆನ ಸಿಂಗ್‌) 
ಪ್ರವಾಸೋದ್ಯಮ ಹಾಗೂ 
ಜೀವಿಪರಿಸ್ಥಿತಿ ಮತ್ತು ಪರಿಸರ ಸಚಿವರು. 


(4 


| 
| 
| 


K 


